SD 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸ೦ಖ್ಯೆ : 6(136+66+140+084117) 
ಸದಸ್ಯರ ಹೆಸರು : ಶ್ರೀ ಶಶೀಲ್‌ ಜಿ. ನಮೋಶಿ, ಶ್ರೀ ಕೆ.ಟಿ.ಶ್ರೀಕಂರೇಗೌಡ, 
ಶ್ರೀ ಪುಟ್ಟಣ್ಣ ಶ್ರೀ ಎಸ್‌.ವ್ಮಿ ಸಂಕನೂರ, ಹಾಗೂ 
ಶ್ರೀ ಅರುಣ ಶಹಾಪುರ 
ಉತ್ತರಿಸುವ ದಿನಾಂಕ : 13-12-2021 
ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ 
ಸಚಿವರು 
ಕ್ರ. ಪ್ರಶ್ನೆ ಉತ್ತರ 
ಸಂ. 
ಅ ರಾಜ್ಯದಲ್ಲಿನ ಖಾಸಗಿ ಅನುದಾನಿತ ರಾಜ್ಯದಲ್ಲಿರುವ ಖಾಸಗಿ ಅನುದಾನಿತ ಪ್ರಾಥಮಿಕ ಶಾಲೆಗಳ 


ಶಾಲಾ ಕಾಲೇಜುಗಳ ಸಂಖ್ಯೆ ಎಷ್ಟು; 


ಸ೦ಖ್ಯೆ- 2984 

ರಾಜ್ಯದಲ್ಲಿರುವ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳ ಸಂಖ್ಯೆ- 
3788 

ರಾಜ್ಯದಲ್ಲಿರುವ ಖಾಸಗಿ ಅನುದಾನಿತ ಪದವಿ ಪೂರ್ವ 
ಕಾಲೇಜುಗಳ ಸಂಖ್ಯೆ - 800 


ರಾಜ್ಯದ ಖಾಸಗಿ ಅನುದಾನಿತ, ಪ್ರೌಢ 


ಮತ್ತು ಪದವಿ ಪೂರ್ವ 
ಕಾಲೇಜುಗಳಲ್ಲಿ ನಿವೃತ್ತಿ, ನಿಧನ 
ಹಾಗೂ ರಾಜೀನಾಮೆಯಿಂದ 
ತೆರವಾಗಿರುವ ಶಿಕ್ಷಕರ ಹಾಗೂ 
ಉಪನ್ಯಾಸಕರ ಹುದ್ದೆಗಳನ್ನು 
ಭರ್ತಿಮಾಡಿಕೊಳ್ಳಲು ಯಾವ 
ದಿನಾಂಕದವರೆಗೆ ಸರ್ಕಾರವು 
ಅನುಮತಿ ನೀಡಿದೆ; ವಿವರ 
ನೀಡುವುದು) 


ES ಅನುದಾನಿತ ಪ್ರೌಢಶಾಲೆ ಮತ್ತು ಪದವಿಪೂರ್ವ 
ಕಾಲೇಜುಗಳಲ್ಲಿ ನಿವೃತ್ತಿ, ನಿಧನ ಹಾಗೂ ರಾಜೀನಾಮೆಯಿಂದ 
ತೆರವಾಗಿರುವ ಶಿಕ್ಷಕರ ಹಾಗೂ ಉಪನ್ಯಾಸಕರ ಹುದ್ಮಗಳನ್ನು 


ಭರ್ತಿಮಾಡಿಕೊಳ್ಳಲು ದಿನಾಂಕ:31.12.2015ರವರೆಗೆ 
ಅನುಮತಿ ನೀಡಲಾಗಿದೆ. 

ಸುತ್ತೋಲೆ ಸಂಖ್ಯೇಆಇ 157 ವೆಚ್ಚ-8 2020 
ದಿನಾಂಕ:10.06.2020ರನ್ವಯ ಅನುದಾನಿತ 


ಪ್ರೌಢಶಾಲೆ/ಪದವಿಪೂರ್ವ ಕಾಲೇಜುಗಳಲ್ಲಿ ನಿವೃತ್ತಿ, ನಿಧನ, 
ರಾಜೀನಾಮೆ ಮತ್ತು ಇತರೆ ಕಾರಣಗಳಿಂದ ತೆರವಾದ 
ಹುದ್ದೆಗಳನ್ನು ಭರ್ತಿ ಮಾಡುವಂತಿಲ್ಲ ಎಂದು ಮಿತವ್ಯಯ 
ಆದೇಶ ಜಾರಿ ಮಾಡಿದ್ದ ಸದರಿ ಆದೇಶವು ಪ್ರಸ್ತುತವು 
ಜಾರಿಯಲ್ಲಿರುತ್ತದೆ. 


ಕೋವಿಡ್‌ ಹನ್ನಲಯಲ್ಲ ನೇಮಕಾತಿ] 


ಪ್ರಕ್ರಿಯೆಗೆ 
ನೀಡಿರುವುದನ್ನು 
ಹಿಂಪಡೆಯಲಾಗಿದೆಯೇ; 


ತಡೆಯಾಜ್ಞಿ 


ಸರ್ಕಾರದ ಪತ್ರ ಸಂಖ್ಯೇಇಪಿ 59 ಎಸ್‌.ಇ.ಎಸ್‌ 2020 
ದಿನಾಂಕ:05.07.2021ರಲ್ಲಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ 
ನಿವೃತ್ತಿ, ನಿಧನ ರಾಜೀನಾಮೆ ಮತ್ತು ಇತರೆ ಕಾರಣಗಳಿಂದ 
ತೆರವಾದ 257 ಹುದ್ದೆಗಳನ್ನು 2021-22ನೇ ಶೈಕ್ಷಣಿಕ ವರ್ಷ 


ಹಾಗಿದ್ದಲ್ಲಿ ಎಷ್ಟು ಹುದ್ದೆಗಳನ್ನು | ಪ್ರಾರಂಭಗೊಂಡ ನ೦ತರ (ಜೂನ್‌-ಜುಲೈ) ನೇಮಕಾತಿ ಆದೇಶ 


"7 ತುಂಬಿಕೊಳಲು 


ಅನುಮತಿ 
' ವೀಡಲಾಗಿತ್ತು; ಈ ಪೈಕಿ 
' ಇಲ್ಲಿಯವರೆಗೆ ಎಷ್ಟು ಹುದ್ದೆಗಳನ್ನು 
ತುಂಬಿಕೊಳ್ಳಲಾಗಿದೆ; ಈ ಪುಕ್ರಿಯೆ 
; ಯಾವ ಹಂತದಲ್ಲಿದೆ; 
' ವಿಳಂಬವಾಗಿದ್ದಲ್ಲಿ ಕಾರಣಗಳೇನು; 
(ಸಂಪೂರ್ಣ ಮಾಹಿತಿ ನೀಡುವುದು) 


ನೀಡಲು ಸೂಚಿಸಲಾಗಿದೆ. ಬೆಂಗಳೂರು ಆಯುಕ್ತಾಲಯದ 
ವ್ಯಾಪ್ತಿಯಡಿ ಅನುದಾನಿತ ಪ್ರೌಡಶಾಲೆಗಳ 12 ಸಹ ಶಿಕಕರ 
ಹುದ್ದೆಗಳನ್ನು ನಿಯಮಾನುಸಾರ ಪರಿಶೀಲಿಸಿ 
ಅನುದಾನಸಹಿತವಾಗಿ ಅನುಮೋದಿಸಲಾಗಿದೆ. 


ಅನುದಾನಿತ ಪದವಿಪೂರ್ವ ಕಾಲೇಜುಗಳಲ್ಲಿ 17 ಖಾಲಿ ' 
ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮೋದನೆ 
ನೀಡಲಾಗಿದೆ. ಇದರಲ್ಲಿ 07 ಹುದೆಗಳನ್ನು ಭರ್ತಿ ಮಾಡಲು 
ಅನುಮತಿ ನೀಡಲಾಗಿದೆ. 17 ಹುದೆಗಳ ಆಯ್ಕೆಪಟ್ಟಿಗೆ 
ಅನುಮತಿ ನೀಡಲಾಗಿದೆ. 20 ಹುದ್ಮೆಗಳಿಗೆ ಪ್ರಥಮ ವೇತನ 
ಬಿಡುಗಡೆ ಮಾಡಲಾಗಿದೆ. 


ಜ್ರ ಕಳೆದ 2 ವರ್ಷಗಳಿಂದ ಕೋವಿಡ್‌ 
' ಕಾರಣದಿಂದ ಈ ಸಂಸ್ಥೆಗಳ ಖಾಲಿ 
ಹುದ್ದೆಗಳನ್ನು ಭರ್ತಿ ಮಾಡಲು; 
| ತಡೆಹಿಡಿದಿದ್ದರಿಂದ ಅಭ್ಯರ್ಥಿಗಳ 
' ವಯೋಮಿತಿ  ಮೀರುತ್ತಿರುವುದು 
! ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಇಂತಹ ಪ್ರಸ್ತಾವನೆ ಸರ್ಕಾರದ ಮುಂದೆ ಇರುವುದಿಲ್ಲ. 
| ಬಂದಿದ್ದಲ್ಲಿ ಈ ಅಭ್ಯರ್ಥಿಗಳ 
ನೇಮಕಾತಿಯಲ್ಲಿ 2 ವರ್ಷಗಳ ಕಾಲ 
' ವಯೋಮಿತಿಯನ್ನು ಸಡಿಲಿಕೆ 
ಮಾಡಲು ಸರ್ಕಾರ ಕುಮ 
ವಹಿಸುವುದೇ; 
| 
೫ 2015ರ ನಂತರ ಐವೃತ್ತಿ ನಧನ | ಖಾಸಗಿ ಅನುದಾನಿತ ಪೌಢಶಾಲೆ ಮತ್ತು ಪದವಿ ಪೂರ್ವ 
ಹಾಗೂ ರಾಜೀನಾಮೆಯಿಂದ | ಕಾಲೇಜುಗಳಲ್ಲಿ ದಿನಾ೦ಕ:01.012016 ರಿಂದ 
ತೆರವಾಗಿರುವ ಹುದ್ದೆಗಳನ್ನು | 31.122020ರವರೆಗೆ ನಿವೃತ್ತಿ ನಿಧನ ರಾಜೀನಾಮೆ ಮತ್ತು 
ತುಂಬಿಕೊಳ್ಳಲು ಅನುಮತಿ ನೀಡುವ | ಇತರೆ ಕಾರಣಗಳಿಂದ ತೆರವಾದ ಖಾಲಿ ಹುದ್ದೆಗಳನ್ನು ಭರ್ತಿ 
ಕುರಿತು ಸರ್ಕಾರದ ನಿಲುವೇನು? ಮಾಡಲು ಮೂರು ಆಯುಕ್ತಾಲಯಗಳ ವ್ಯಾಪ್ತಿಯಿಂದ 
ಮಾಹಿತಿ ಪಡೆದು ಆರ್ಥಿಕ ಇಲಾಖೆಗೆ ಸಲ್ಲಿಸಲು 
ಕ್ರಮವಹಿಸಲಾಗುತಿದೆ. 


ಇಪಿ 457 ಎಸ್‌ಇಎಸ್‌ 2021 


ಪ್ರಾಥ ತ್ತು ಪ್ರೌಡ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


